ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 291(437) 

ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ; ಡಾ, ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರ ಕ್ಷೇತ್ರ) 

ಉತ್ತರಿಸುವ ದಿನಾಂಕ 18-02-2022. 

ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು, 
[ಠ.ಸಂ. ಪ್ರಶ್ನೆಗಳು ಉತ್ತರ 


Rl 
(ಅ) 


ಸರ್ಕಾರ ಕೈಗೊಂಡ ಕ್ರಮವೇನು: 


ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರಪಧನ ಲ ಸಂಖ್ಯೆ: ಗ್ರಾಅಪಂರಾ 298 'ಜಿಪಸ 2021 ರಲ್ಲಿ 


ದಿನಾಂಕ:15.11.2021 ರಂದು ಗ್ರಾಮ ಪಂಚಾಯತಿ 


ಸದಸ್ಯರ ಗೌರವಧನವನ್ನು ಹೆಚ್ಚಿಸುವ ಕುರಿತು 
ಸರ್ಕಾರದಿಂದ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿ, ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 
549 ಪೆಚ್ಚ 6/2021 ದಿನಾಂಕ: 29.11.2021 ರಲ್ಲಿ 
ಪ್ರಸ್ತುತ ಹೆಚ್ಚುವರಿ ಹಣಕಾಸು 


ರ್ಬೀಿಬಾರವವ 
ರ್ಕ್ಬುಭಾರವೆನ್ನು 


ಭರಿಸಲು ಸಾಧ್ಯವಿಲ್ಲವೆಂದು ತಿಳಿಸಿರುತ್ತಾರೆ. 


($) 


ಇಲ್ಲಿಯವರೆಗೆ ಗೌರವ ಧನ ಹೆಚ್ಚಳ ಮಾಡದಿರಲು 


ಕಾರಣವೇನು; ಮತ್ತು ಯಾವ ಕಾಲಮಿತಿಯೊಳಗೆ 


ಗೌರವಧನ ಹೆಚ್ಚಳ ಮಾಡಲಾಗುವುದು ? 


[EN 1 


— 
ಗೌರವಧನ ಹೆಚ್ಚಿಸಲು ಮನವ ಸಲ್ಲಿಸಿದರೂ ಸರ್ಕಾರ 


ಮೇಲಿನ ಉತ್ತರದಿಂದಾಗಿ ಉದ್ಭವಿಸುವುದಿಲ್ಲ, 


ಸಂಖ್ಯೆ: ಗ್ರಾಅಪಂರಾ 70 ಜಿಪಸ 2022 


ಗ್ರಾಮೀಣಾಭಿವೃದ್ಧಿ”ಮೆತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಣಿಭಿವೃದ್ದಿ ಮತ್ತು 
ಪಂಚಾಯತ್‌ ಬಾಜ್‌ ಸಚಿವರು 


